ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 1: 


495(552) 
I i 


ಸದಸ್ಯರ ಹೆಸರು ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ಧಿನಾಂಕ 21/02/2022 


| ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


ಅ) 


{ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ | 


ಇಲಾಖೆಯು ಸರ್ಕಾರಿ ನೌಕರರ 
ವಿರುದ್ಧ 9 ತಿಂಗಳ ಒಳಗಾಗಿ ಶಿಸ್ತು 
ಕ್ರಮ ಜರುಗಿಸಲು ಕ್ರಮವಹಿಸುವ ಬಗ್ಗೆ 
ಸುತ್ತೋಲೆ ಹೊರಡಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದೆ. 


| ಬಂದಿದ್ದ. ಸರ್ಕಾರಿ ಮುದ್ರಣ, ಲೇಖನ 
ಸಾಮಗ್ರಿ ಇಲಾಖೆಯಲ್ಲಿ ನಿಯಮ 
1(3)ರಡಿ 2 ನೌಕರರಿಗೆ ನೋಟೀಸ್‌ 
ನೀಡಿ 3 ವರ್ಷಗಳಾದರೂ ಯಾವುದೇ, 
ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬಂದಿದೆ. 


ಪೂರ್ವಕವಾಗಿ ವಿಳಂಬವಾಗುವಂತೆ 
ಮಾಡಿರುವ ಅಧಿಕಾರಿ / ನೌಕರರ 
ವಿರುದ್ಧ ಯಾವ ಕ್ರಮ ಜರುಗಿಸಲಾಗಿದೆ, 
(ಮಾಹಿತಿ ನೀಡುವುದು) 


ಸದರಿ ಪ್ರಕರಣದಲ್ಲಿ ಉದ್ದೇಶ] 


ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ 
ಇಲಾಖೆಯಲ್ಲಿ ಅಗತ್ಯವಿಲ್ಲದಿದ್ದರೂ ಹೆಚ್ಚಿನ ಪ್ರಮಾಣದಲ್ಲಿ 
ಕಂಪ್ಯೂಟರ್‌ ಉಪಕರಣಗಳನ್ನು ಖರೀದಿಸಿ ಸರ್ಕಾರಕ್ಕೆ 
ನಷ್ಟ ಉಂಟು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ, 
ತ್ರಿಸದಸ್ಯ ಸಮಿತಿಯನ್ನು ಸರ್ಕಾರದ ಆದೇಶ. ಸಂಖ್ಯೆ; 


ಇಡಿ 19 ಇಎಸ್‌ಡಬ್ಬ್ಯೂ 2016, 


1 ರಿನಾಂಕ್ಷಃ16.01.2019ರಂದು 


ತನಿಖೆಯನ್ನು ನಡೆಸಿ! 
ದಿನಾಂಕ:09.12.2019ರಂದು ವರದಿಯನ್ನು ನೀಡಿದ್ದು. | 
ಪ್ರಾಥಮಿಕ ತನಿಖಾ ವರದಿಯಲ್ಲಿ ಆರೋಪಗಳು 
ಸಾಬೀತಾದ ಹಿನ್ನೆಲೆಯಲ್ಲಿ, ಶಿಸ್ತುಪ್ರಮ ಜರುಗಿಸಲು 
ಕ್ರಮವಹಿಸಲಾಗುತ್ತಿದೆ. | 


ಸಮಿತಿಯು ಪ್ರಾಥಮಿಕ 


ಈ) 


ಸದರಿ ಪ್ರಕರಣಗಳಿಗೆ ಇಬ್ಬರು 
| ನೌಕರರಿಗೆ ' ಮುಂಬಡ್ತಿ ನೀಡದೇ 
| ಆರ್ಥಿಕ ನಷ್ಟ "ಹಾಗೂ ಮಾನಸಿಕ 
ತೊಂದರೆಯಾಗಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


| ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ. 


ನೌಕರರುಗಳ ಪೈಕಿ ಈ ಇಬ್ಬರೂ ನೌಕರರೂ ಸಹೆ 


ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ | 
ಇಲಾಖೆಯಲ್ಲಿ ಅಗತ್ಯವಿಲ್ಲದಿದ್ದರೂ ಹೆಚ್ಚಿನ ಪ್ರಮಾಣದಲ್ಲಿ 
ಕಂಪ್ಯೂಟರ್‌ ಉಪಕರಣಗಳನ್ನು ಖರೀದಿಸಿ ಸರ್ಕಾರಕ್ಕೆ 
ಸಷ್ಟ ಉಂಟು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ, | 
ತ್ರಿದಸ್ಯ 'ಸಮಿತಿಯು ದಿನಾಂಕ;09-12-2019 ರಂದು 
ವರದಿಯನ್ನು ಸಲ್ಲಿಸಿರುತ್ತದೆ. ಈ ವರದಿಯ ಆಧಾರದ 
ದ 2೦ ಅಧಿಕಾರಿ /; 
ನೌಕರರನ್ನು ಒಳಗೊಂಡಂತೆ ಶಿಸ್ತು ಕ್ರಮ ಜರುಗಿಸಲು | 
ಅನುವಾಗುವಂತೆ ಕರಡು ಅನುಬಂಧ-01 ರಿಂದ! 
ಅನುಬಂಧ-4ನ್ನು ಅಸುಬಂಧ-3ರ .ದಾಖಲೆಗಳೊಂದಿಗೆ 
ಕರಡು ದೋಷಾರೋಪಣಾ ಪಟ್ಟಿಯನ್ನು ಹೊರಡಿಸುವ. 


ಮೇಲೆ ಪ್ರಕರಣದಲ್ಲಿ ಭಾಗಿಯಾ 


ಪ್ರಕರಣದಲ್ಲಿ ಭಾಗಿಯಾದ 20 ಅಧಿಕಾರಿ / 


ಒಳಗೊಂಡಿರುತ್ತಾರೆ. 


ಇದೇ ಪ್ರಕರಣದಲ್ಲಿ 2 ಜನ ಉಪ 
ನಿರ್ದೇಶಕರಿಗೆ ಮುಂಬಡ್ತಿ 
ನೀಡಲಾಗಿದ್ದು, ಪ್ರಥಮ "ದರ್ಜೆ 
ಸಹಾಯಕರಿಗೆ ಮುಂಬಡ್ತಿ ನೀಡದೇ 
ಇರುವುದು ಸರ್ಕಾರದ ಗಮನಕ್ಕೆ 


i ಬಂದಿದೇಯೆ: 


ಡಾ ॥ ಹೆಚ್‌.ಆರ್‌.ಪ್ರಕಾಶ್‌ ನಾಯಕ್‌, ಉಪೆ| 
ನಿರ್ದೇಶಕರು (ತಾಂತ್ರಿಕ) ಮತ್ತು ಶ್ರೀಮತಿ 
ಟಿ.ನಾರಾಯಣಮ್ಮ., ಉಪ ನಿರ್ದೇಶಕರು (ಆಡಳಿತ 
ಮತ್ತು ಲೆಕ್ಕಪತ್ರ, ಇವರುಗಳಿಗೆ ಯಾವುದೇ 
ದೋಷಾರೋಪಣಾ ಪಟ್ಟಿ ಜಾರಿಯಾಗದ ಕಾರಣ 
ಮುಂಬಡ್ತಿ ನೀಡಲಾಗಿದೆ. 


ಆದರೆ, ಇಬ್ಬರು ಗ್ರೂಪ್‌ 'ಸಿ' ವೃಂದದ ನೌಕರರಿಗೆ | 


ನಿರ್ದೇಶಕರ ಹಂತದಲ್ಲಿ ದೋಷಾರೋಪಣಾ ಪಟ್ಟೆಯನ್ನು 


pe 


ಜಾರಿಗೊಳಿಸಲಾಗಿರುತ್ತದೆ. ಆದ್ದರಿಂದ, 
ಸದರಿಯವರುಗಳಿಗೆ ಮುಂಬಡ್ತಿ ನೀಡಲು 
ನಿಯಮಗಳಲ್ಲಿ ಅವಕಾಶವಿಲ್ಲ. 


ಸಂಖ್ಯೆ: ಇದಿ 13 ಇಎಸ್‌ಡೆಬ್ಬ್ಯೂ 2022 


4 


ಘು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


